ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


ಉತ್ತರಿಸುವ ದಿನಾಂಕ 


536 
ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ) 


ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು, 
ಶಾಸನೆ ರಚನೆ ಹಾಗೂ ಸಣ್ಣ ನೀರುವರಿ ಸಚಿವರು 


24.09.2020. 


ಪ್ರಶ್ನೆ 


dA 


ಉತ್ತರ 


ರಾಜ್ಯದಲ್ಲಿರುವ ಸರ್ಕಾರಿ/ಅನುದಾನಿತ/ 
ಅನುದಾನರಹಿತ ಕಾನೂನು 


ರಾಜ್ಯದಲ್ಲಿ 6 ಸರ್ಕಾರಿ, 27 ಅನುದಾನಿತ ಹಾಗೂ 74-ಅನುದಾನರಹಿತ 
ಕಾನೂನು ಕಾಲೇಜುಗಳಿವೆ. 


ಕಾಲೇಜುಗಳ ಸಂಖ್ಯೆ ಎಷ್ಟು; 
ಆ) k: 


ಸರ್ಕಾರಿ ಅನುದಾನಿತ ಕಾಲೇಜುಗಳಲ್ಲಿ 
ಯಾವ ಯಾವ ಮೂಲ ಸೌಕರ್ಯಗಳ 
ಹಾಗೂ ಸಿಬ್ಬಂದಿಗಳ ಕೊರತೆ ಇಡದೆ: 
(ಪ್ರತ್ಯೇಕವಾಗಿ ವಿವರ ನೀಡುವುದು) 


ಸರ್ಕಾರಿ ಕಾನೂನು ಕಾಲೇಜುಗಳಲ್ಲಿನ ಮೂಲಭೊತೆ ಸೌಕರ್ಯಗಳ 


ಕೊರತೆಯ ಬಗ್ಗೆ ಮಾಹಿತಿಯನ್ನು ಅನುಬಂಧ-1 ರಲ್ಲಿ ನೀಡಲಾಗಿದೆ. 
ಅನುದಾನಿತ ಕಾಲೇಜುಗಳಿಗೆ ವೇತನಕ್ಕಾಗಿ ಅನುದಾನವನ್ನು ನೀಡಲಾಗುತ್ತಿದ್ದು, 
ಮೂಲ ಸೌಕರ್ಯಗಳಿಗೆ ಇಲಾಖೆಯಿಂದ ಯಾವುದೇ ಅನುದಾನ ಬಿಡುಗಡೆ 
ಮಾಡುತ್ತಿರುವುದಿಲ್ಲ. ಸರ್ಕಾರಿ ಕಾನೂನು ಮತ್ತು ಅನುದಾನಿತ ಸಿಬ್ಬಂದಿಗಳ 


ಕೊರತೆಯ ಮಾಹಿತಿಯನ್ನು ಅನುಬಂಧ-2& 3 ರಲ್ಲಿ ನೀಡಲಾಗಿದೆ. 


[ONES ಕೊರತೆಗಳನ್ನು ನಾಸ್‌] ಸರ್ಕಾರಿ ಕಾನೂನು ಕಾಲೇಜುಗಳಲ್ಲಿ ಕೊರತೆಯನ್ನು ನೀಗಿಸುವ ಸಂಬಂಧ 
ಬ ಸ ಸರ್ಕಾರ ಕೈಗೊಂಡಿರುವ | ಫ್ಯಸ್ಣೂಂಡಿರುವ ಕ್ರಮದ ಮಾಹಿತಿಯನ್ನು ಅನುಬಂಧ-4 ರಲ್ಲಿ ನೀಡಲಾಗಿದೆ. 
ಕ್ರಮಗಳೇನು: 


ಸರ್ಕಾರಿ ಕಾನೂನು ಕಾಲೇಜುಗಳಲ್ಲಿ ಸಿಬ್ಬಂದಿ ಕೊರತೆ ನೀಗಿಸುವ ಸಂಬಂಧ 
ಈ ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳಲಾಗಿದೆ; 


ಪ್ರಾಂಶುಪಾಲರು; 


ಕಾಲೇಜು ಶಿಕ್ಷಣ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ 
ಪ್ರಾಂಶುಪಾಲರ ಹುದ್ದೆಗಳನ್ನು ಯು.ಜಿ.ಸಿ ಮಾರ್ಗಸೂಚಿಗಳು/ 
ಮಾನದಂಡಗಳನ್ನಯ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು 
ಆದೇಶಿಸಲಾಗಿದೆ. ಅದರಂತೆ ಒಟ್ಟು 310 ಪ್ರಾಂಶುಪಾಲರ ಹುದ್ದೆಗಳನ್ನು ನೇರ 


ನೇಮಕಾತಿ ಮೂಲಕ ಹಾಗೂ 06 ಸರ್ಕಾರಿ ಕಾನೂನು ಕಾಲೇಜುಗಳ 
ಪ್ರಾಂಶುಪಾಲರ ಹುದ್ದೆಗಳನ್ನು ಭರ್ತಿ ಮಾಡುವ ಸಂಬಂಧ 
ದಿನಾಂಕ:09.09.2020ರ  ಸಂಖ್ಯೆಐಡಿ/121/ಡಿಸಿಇ/2018ರಲ್ಲಿ ಅಂತಿಮ 


ಅಧಿಸೂಚನೆಯನ್ನು ಕಾಲೇಜು ಶಿಕ್ಷಣ ಇಲಾಖೆಯು ಹೊರಡಿಸಿರುತ್ತದೆ. 


ಸಹಾಯಕ ಪ್ರಾಧ್ಯಾಪಕರು; ದೈಹಿಕ ಶಿಕ್ಷಣ ಬೋಧಕರು ಮತ್ತು 
ಗ್ರಂಥಪಾಲಕರು; ಹಾಗೂ ಬೋಧಕೇತರ ಹುದ್ದೆಗಳನ್ನು ಭರ್ತಿ ಮಾಡಲು 
ಸರ್ಕಾರ ಸೂಚನೆ, ಆದೇಶಗಳನ್ವಯ 


| ಕ್ರಮಕ್ಯಗೊಳ್ಳಲಾಗುತ್ತಿ ನೇಮಕಾತಿ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. 


ಈ) [ಸದರಿ ಕಾಲೇಜುಗಳ ಬೋದಕ ಕಾರು ಶಕ್ನನ ಇಲಾಖೆಯ ವ್ಯಾಕ್ತಿಯೆಜ್ಲ ಬರುವ ಸರ್ಕಾರ ಮತ್ತು `ಬಾಸಗಿ 
ಸಿಬಂದಿಗಳಿಗೆ ಯು.ಜಿ.ಸಿ. ಮೇತನವನು ಅನುದಾನಿತ ಕಾನೂನು ಪದವಿ ಕಾಲೇಜುಗಕ ಉಪನ್ಯಾಸಕರು, ಗ್ರಂಥಪಾಲಕರು 
ನೀಡಲಾಗುತಿದೆಯೇ: 4 | ಮತ್ತು ದೈಹಿಕ ಶಿಕ್ಷಣ ಬೋಧಕರುಗಳಗೆ ಸರ್ಕಾರದ ಆದೇಶಗಳನ್ನಯ ಯುಜಿಸಿ 

ಕ್‌ ನಿಗದಿತ ವಿದ್ಯಾರ್ಹತೆ ಹೊಂದಿರುವ ಸರ್ಕಾರಿ ಮತ್ತು ಅನುದಾನಿತ ಕಾನೂನು 
ಕಾಲೇಜುಗಳ ಬೋಧಕ ಸಿಬ್ಬಂದಿಗಳಗೆ ಯುಜಿಸಿ ವೇತನವನ್ನು ನೀಡಲಾಗುತ್ತಿದೆ. 


ಸಂಖೆ: ಲಾ-ಹೆಚ್‌ಆರ್‌ಎಮ್‌/85/ 2020 


(ಜೆ.ಸಿ. ಮಾಧುಸ್ವಾಮಿ) 
ಕಾನೂನು, ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ 
ಹಾಗೂ ಸಣ್ಣ ನೀರಾವರಿ ಸಚಿವರು 


ಅನುಬಂಧ-1 


ಕರ್ನಾಟಕ ರಾಜ್ಯದಲ್ಲಿ ೦6 ಸರ್ಕಾರಿ ಕಾನೂನು ಕಾಲೇಜುಗಳಿರುತ್ತವೆ. ಸದರಿ 
ಕಾಲೇಜುಗಳಲ್ಲಿ ೦4 ಕಾಲೇಜುಗಳಿಗೆ ಸ್ವಂತ ಕಟ್ಟಡಗಳಿರುತ್ತವೆ. ೦1 ಕಾಲೇಜಿನ ಕಟ್ಟಡ ಕಾಮಗಾರಿಗೆ 
2015-16ನೇ ಸಾಲಿನಲ್ಲಿ ರೂ.200.00 ಲಕ್ಷಗಳ ವೆಚ್ಚದಲ್ಲಿ ಕಟ್ಟಡ ನಿರ್ಮಿಸಲು ಅಗತ್ಯ ಕ್ರಮ 
ಕೈಗೊಳ್ಳಲಾಗುತ್ತಿದೆ ಹಾಗೂ ಸರ್ಕಾರಿ ಕಾನೂನು ಕಾಲೇಜುಗಳಲ್ಲಿ ಪಠ್ಯ ಪುಸ್ತಕ ಮತ್ತು 
ಪೀಠೋಪಕರಣೆಗಳ ಕೊರತೆ ಇರುತ್ತದೆ. 


Nadhs. 042020 
(ಎನ್‌. ರಾಧ) 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಕ್ರಾಮೂನು ಇಲಾಖೆ (ಮಾನವ ಹಕ್ಕುಗಳು) 
rs 


ಅನುಬಂಧ-3. 


ಕಾನೂನು ಇಲಾಖೆ (ಮಾನವ ಹಕ್ಕುಗಳ ಶಾಖೆ; 


ವ್‌ 


ಕಾಲೇಜು ಶಿಕ್ಷಣ ಇಲಾಖಾ ವ್ಯಾಪ್ತಿಯಲ್ಲ ಬರುವ ಖಾಸಗಿ ಅನುದಾನಿತ ಕಾನೂನು ಕಾಲೇಜುಗಳಲ್ಲ ದಿನಾಂಕ:1೦8.2೦2೦ ರವರೆಗೆ ಮಂಜೂರಾದ, ಕರ್ತವ್ಯ ಸಿರ್ವಹಿಸುತ್ತಿರುವ ಹಾಗೂ ಖಾಆ ಇರುವ ಅನುದಾನಿತ ಹುದ್ದೆಗಳ ಏವರ (ಬೋಧರೆ- ಬೋಧಕೇತರ ಹುದ್ದೆಗಳ ಮಾಜತಿ-ಪ್ರಾದೇನಿಕ ಜಂಟ ನಿರ್ದೇಶಕರ ಕಛೇರಿವಾರು) 


pauopduts 


Ue2eA 


3334 


| 


SumioMm 


uewoeA |%] ಸ | ಖ 4 3 [3 Fy 
NETNEEU EN EIENEN ENE 
pauopues 3| R [3 ke] kt} EN ಥಿ 3 
u al ಇ ~ 
4 k IEA ೫ [a] w m [oY [ | & ೫ | 
unl] Q ಬ ೫ pS 
| [3 pom |7| n [=] nS [ ಜು gy R 
pauopues|g] ಸ £3] } ಸಿ kd | 
a wee |) 00 - < [2 ko] ಸೆ | 
| SupyioM ( pe << po m | ಅ 0 ೩ 
pauopoues/| [a n pS W fl] z 
ween [9 o [ o ಎ ~ 
| SIupytoM [| m ~ m T ps [) 
| K<] 
p 
[2 


8/23 wk 


pauopues 


ಪ್ರಥಮ ದರ್ಜೆ 
ಸಹಾಯಕರು 


1UeEA 


Supi10oM 
pauonues 
WeSEA 


Iup1oM 


Bupt.1oM 


8 


0 


4 


19 


2 


ose td 1 
JULIEA 


9 


39| 25|25 


64 


Zz 


pouonouvs 


4 


ಅಧೀಕ್ಷಕರು 


—— 
1UUDEA 


2 


pauondues 


UEDA 


SupyioM w - ~ - 


10) 20|35|28 


30 


pauonues| © 


3 ueseA | N 
i Bupyom |%]) m w [2 ~ Ke) ky 
(iS 
© [Pouonsuss 1a] < ~ pl wn [7] ಸ್ಯ 
e 8 uedeA |) om po] [= [=] [7 [oS ke] 
x 
BupysoM |X pe ~ w ~ po lo! 
$ pauopues| © ~ ~ wn pa [) fn] 
L- pony ——— 3 ¥ 
8 WedeA | ನಿ [7] [ [= nm fs] < 
» ——— 
3 pom |9| % |2| |r |3|] 
Fr} 
pauonues[n| © ಜಿ ನ po] ನ R | ಇ 
ween |o) pe ~ ~ o pd [2 
IuppoMm |) m ~ [= p po ps ಸ 
ig — 
PouonduES | « << m ~ m [el [3 ಣಿ 
7 
if | N 
$ q 7 [) [) a § 
[°] 
ಕ್ಸಿ 
ತ 
§ ತ 
x3 ಇ 
3 § 1] 3lr/§|} $ 
[3 ¥ % 
IY: ಫ್ಥ 3 pe] ೨ [4 
ಖು $ 
೫ನ “| - a [) pS 0 [ 
ಎವೆ 


ಅನುಬಂಧ-3 


ಸರ್ಕಾರಿ ಕಾನೂನು ಕಾಲೇಜುಗಳಲ್ಲಿ ಮಂಜೂರಾಗಿರುವ, ಕರ್ತವ್ಯನಿರ್ವಹಿಸುತ್ತಿರುವ ಹಾಗೂ ಖಾಲಿ ಇರುವ ಬೋಧಕ 
ಮತ್ತು ಬೋಧಕೇತರ ಸಿಬ್ಬಂದಿಗಳ ವಿವರಗಳು 


ಮಂಜೂರಾದ ಭರ್ತಿ 
ಕ್ರ.ಸಂ ಪದನಾಮ ಖಾಲಿ ಹುದ್ದೆ 
ಹುದ್ದೆ ಹುದ್ದೆ ಸ 
| r 
1 | ಪ್ರಾಂಶುಪಾಲರು 6 0 6 
2 
ಬೋಧಕರು (ಪ್ರಾಧ್ಯಾಪಕರು/ ಗ್ರಂಥಪಾಲಕರು/ | 
2 78 46 32 
ದೈ.ಶಿ.ಬೋಧಕರು) | 
| 
3 | ಬೋಧಕೇತರರು 51 11 40 
—— 
ಒಟ್ಟು 135 57 78 
Nee, (c4]or9o 
(ಎನ್‌. ರಾಧ) 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಕಾನೂನು ಇಲಾಖೆ (ಮಾನವ ಹಕ್ಕುಗಳು) 
2314 


ಅನುಬಂಥ-4 


ಕರ್ನಾಟಕ ರಾಜ್ಯದಲ್ಲಿ ೦6 ಸರ್ಕಾರಿ ಕಾನೂನು ಕಾಲೇಜುಗಳಿರುತ್ತವೆ. ಸದರಿ ಕಾಲೇಜುಗಳಲ್ಲಿ ೦4 ಕಾಲೇಜುಗಳಿಗೆ 


ಸ್ವಂತ ಕಟ್ಟಡಗಳಿರುತ್ತವೆ. ೦1 ಕಾಲೇಜಿನ ಕಟ್ಟಡ ಕಾಮಗಾರಿಗೆ 2015-16ನೇ ಸಾಲಿನಲ್ಲಿ ರೂ.200.00 ಲಕ್ಷಗಳ ವೆಚ್ಚದಲ್ಲಿ ಕಟ್ಟಡ 
ನಿರ್ಮಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ೦1 ಕಾಲೇಜಿಗೆ ಇದುವರೆವಿಗೂ ನಿವೇಶನ ದೊರೆತಿರುವುದಿಲ್ಲ. ನಿವೇಶನ 
ದೊರೆತ ನಂತರ ಸ್ವಂತ ಕಟ್ಟಡ ನಿರ್ಮಾಣಕ್ಕಾಗಿ ನಿಯಮಾನುಸಾರ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. 


ಸರ್ಕಾರಿ ಕಾನೂನು ಕಾಲೇಜುಗಳಗೆ ಪಠ್ಯ ಪುಸ್ತಕ ಮತ್ತು ಪೀಠೋಪಕರಣಗಳಗೆ ಲಭ್ಯವಿರುವ 
ಅನುದಾನದ ಆಧಾರದ ಮೇರೆಗೆ ಪ್ರತಿ ವರ್ಷ ಅನುದಾನವನ್ನು ಅಡುಗಡೆ ಮಾಡಲಾಗುತ್ತಿದ್ದು, 2೦1೨- 
2೦೭೦ನೇ ಸಾಅನಲ್ಲ ಪಠ್ಯ ಪುಸ್ತಕ ಮತ್ತು ಪೀಠೋಪಕರಣಗಳಗೆ ಜಡುಗಡೆ ಮಾಡಿರುವ ಅನುದಾನದ 
ವಿವರ ಕೆಳಕಂಡಂತಿದೆ. 


ಪೀಠೋಪಕರಣಗಳಗೆ 
ಪಠ್ಯ ಪುಸಕಗಳಗಾಗಿ 
ಕ್ರ ನ್‌ ಬಡುಗಡೆ ಮಾಡಿರುವ 
ಜ್‌ ಕಾಲೇಜನ ಹೆಸರು ಬಡುಗಡೆ ಮಾಡಿರುವ 
ಸಂ ಅನುದಾನ (ರೂ/- 
ಅನುದಾನ (ರೂ/- ಗಳಲ) 
i; ಗಳಲ್ಪ) 
1 | ಸರ್ಕಾರಿ ಕಾನೊನು ಕಾಲೇಜು ರಾಮನಗರ 13980 —] 15೨45 
೨'1ಸೆರ್ಕಾರಿ ಕಾನೂನು ಕಾಲೇಜು ಪೋಲಾರ 16200 ೨5೦೦೦ 
3 1] ಸರ್ಕಾರಿ ಕಾನೊನು ಕಾಲೇಜು ಹಾಸನ 17150 ೨5೦೦೦ 
ಸರ್ಕಾರಿ ಕಾನೂನು 7] 
4 ೭ ೨5೦೦೦ 
ಕಾಲೇಜುಹೊಳೆನರಸೀಪುರ 
ಸರ್ಕಾರಿ ಕಾನೂನು ಕಾಲೇಜು ವರ್ತೂರು, 
[e) 107960 = 
ಕಲಬುರಗಿ 
ಸರ್ಕಾರಿ ಕಾನೂನು ಕಾಲೇಜು 
ಚಾಮರಾಜನಗರ 
Nedbee oa] 2020 
(ಎನ್‌. ರಾಧ) 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಕಾನೂನ್ನು ಇಲಾಖೆ (ಮಾನವ ಹಕ್ಕುಗಳು) 


23l4)೭0 


